ಕರ್ನಾಟಕ ವಿಧಾನ ಪರಿಷತ್ತು 
§ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1983 


ಸದಸ್ಯರ ಹೆಸರು : ಶ್ರೀಕೆ.ಹರೀಶ್‌ ಕುಮಾರ್‌ 
| | (ವಿಧಾನ ಸಭಾ ಕ್ಲೇತ್ರದಿಂದ : 
' ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ : 16.03.2022 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 


ಪ್ರಶ್ನೆ 


ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ 
ಸಂಘದ 33 ಸೆಂಟ್ಸ್‌ ಸ್ನಳ ಮಂಗಳೂರು 
ಅತ್ತಾವರ ಗ್ರಾಮದ ಸರ್ವೆ ನಂ.278/2ಬಿ 
ಯಲ್ಲಿದ್ದು, 1938 ರಿಂದೆ B?P.Mis 1216 
ದಿನಾಂಕ 28/04/1938 ರಂತೆ ಲೈಸೆನ್ಸ್‌ 
ಪಾವತಿಸಿ ಸ್ಥಳವನ್ನು ಸಂಘದ 
ಸ್ಕಾಧೀನದಲ್ಲಿ ಇರಿಸಿಕೊಂಡ ಬಗ್ಗೆ ಹಾಗೂ 
ವಿಭಾಗೀಯ ಆಯುಕ್ತರು ಮೈಸೂರು ಇವರ. 
ಪತ್ರ A6PR24/56-57 ದಿನಾ೦ಕ 17/12/1956 
ರಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ 
ಹೆಸರಿಗೆ ಮಂಜೂರಾಗಿರುವ ಬಗ್ಗೆ ಮೈಸೂರು 
ಸರ್ಕಾರದ ಆದೇಶ ಸಂಖ್ಯೆ: RD40LGU57 
ದಿನಾ೦ಕ 09/09/1957 ರಲ್ಲಿ 
ದಾಖಲಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ 
ಸದರಿ ಆದೇಶವು ಕಂದಾಯ ಇಲಾಖೆಯಲ್ಲಿ 
ಇದ್ದರೂ ಸಹಾಯಕ ಆಯುಕ್ತರು: ಹಾಗೂ 
ಉಪ ವಿಭಾಗ ದಂಡಾಧಿಕಾರಿ ಮಂಗಳೂರು 
ಇವರು Nರ/PDR/117/2018-19 ದಿನಾಂಕ 
30/11/2021 ರಲ್ಲಿ ಮಂಜೂರಾತಿ 
ಆದೇಶವನ್ನು ರದ್ದುಗೊಳಿಸಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದಲ್ಲಿ, 


ಕರ್ನಾಟಿಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ 
ಸಂಘಕೆೆ ಮಂಗಳೂರು ತಾಲ್ಲೂಕು ಅತ್ತಾವರ 
ಗ್ರಾಮದ ಸ.ನಂ. 278/2ಬಿ ರಲ್ಲಿ 033 ಎಕರೆ 
ಜಮೀನು ಮೈಸೂರು ವಿಭಾಗೀಯ ಆಯುಕ್ತರು 
ಇವರ ಆದೇಶದಂತೆ ಮಂಜೂರಾಗಿರುವ ಬಗ್ಗೆ 
ಯಾವುದೇ ದಾಖಲೆಗಳು ಇರುವುದಿಲ್ಲ. 


ಯಾವುದೇ ಮಂಜೂರಾತಿ ಆದೇಶ 
ಇಲ್ಲದಿರುವುದರಿಂದ ಸಹಾಯಕ ಆಯುಕ್ತರು, |' 
ಹಾಗೂ ಉಪ ವಿಭಾಗ ದಂಡಾಧಿಕಾರಿ, 
ಮಂಗಳೂರು ಇಪರು ಸಡಪಳಿ ಸಂಖ್ಯೆ: ಎಲ್‌ಎನ್‌ 
ಡಿ.ಪಿಡಿಆರ್‌.117/2018-19 ದಿನಾ೦ಕ 30.11.2021 
ರಂತೆ ಪಹಣಿಯ ಕಾಲಂ 9 ರಲ್ಲಿ "ಸರ್ಕಾರ" 
ಎಂದು ದಾಖಲಿಸಲಾಗಿದೆ. 


ಇಂತಹ ಯಾವುದೇ ಪ್ರಸ್ತಾವನೆ ಸರ್ಕಾರದ 
ಪರಿಶೀಲನೆಯಲ್ಲಿರುವುದಿಲ್ಲ. 


(ಕಡತ ಸಂಪ್ಯೆ:ಕೆ೦ಇ 38 ಎಲ್‌'ಜಿಎ 2022) 


oo 
(ಆರ್‌.ಅಶೋಕ) pa 


ಕಂದಾಯ ಸಚಿವರು. 


